[a ಕರ್ನಾಟಿಕ ವಿಧಾನ ಪರಿಷತ್‌ 


ಮಂಜೂರಾದ ವಿವಿಧ ಹುದ್ದೆಗಳ 
ಸಂಖ್ಯೆ ಎಷ್ಟು; (ವಿವರ 
ನೀಡುವುದು) 

ಆ |ಸದರಿ ಇಲಾಖೆಯಲ್ಲಿ ಹಾಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ 
ವಿವಿಧ ಹುದ್ದೆಗಳ ಸಂಖ್ಯೆ ಎಷ್ಟು; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 608 
ಸದಸ್ಯರ ಹೆಸರು ಶ್ರೀ ಅ ದೇವೇಗೌಡ 
ಉತ್ತರಿಸುವ ದಿನಾಂಕ 05-03-2021 
ಉತ್ತರಿಸುವವರು ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮ 
ಸಚಿವರು 
J ಪ್ರಶ್ನೆಗಳು ಉತ್ತರ 
ಅ [ರೇಷ್ಮ ಇಲಾಖೆಯಲ್ಲಿ | ರೇಷ್ನ್ಲೆ ಇಲಾಖೆಯಲ್ಲಿ ಪುಸ್ತುತ ಒಟ್ಟು 4299 


ಹುದ್ಮೆಗಳು ಮಂಜೂರಾಗಿತ್ತದೆ. 


ಇಲಾಖೆಯಲ್ಲಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ವಿವಿಧ ಹುದ್ಮೆಗಳ ಸಂಖ್ಯೆ 1742 


ವಿವರಗಳನ್ನು ಅನುಬಂಧ-'ಅ' ರಲ್ಲಿ ನೀಡಿದೆ. 


ಇ |ಈ ಇಲಾಖೆಯಲ್ಲಿ ಖಾಲಿ ಇರುವ 
ವಿವಿಧ ಹುದ್ದೆಗಳ ಸಂಖ್ಯೆ ಎಷ್ಟು; 
ಅವುಗಳನ್ನು ಭರ್ತಿ ಮಾಡಲು 
ಸರ್ಕಾರ ಕೈಗೊಂಡ ಕ್ರಮಬೇನು; 


ಇಲಾಖೆಯಲ್ಲಿ ವಿವಿಧ ಹುದ್ಮೆಗಳು! 
ಖಾಲಿ ಇರುವಾಗ ರೇಷ್ಮೆ ಬೆಳೆಗಾರರಿಗೆ 
ಯಾವ ರೀತಿಯಲ್ಲಿ ಯೋಜನೆಗಳು! 
ಸದ್ಮಳಕೆ ಆಗಿರುತ್ತದೆ? 


Ll 


ರೇಷ್ನೆ ಇಲಾಖೆಯಲ್ಲಿ ಪುಸ್ತುತ ಒಟ್ಟು 2557 
ಹುದೆಗಳು ಖಾಲಿ ಇರುತ್ತವೆ. 


ಪುಸ್ತುತ ಆರ್ಥಿಕ - ಮಿತವ್ಯಯ ವೀತಿ 
ಜಾರಿಯಲ್ಲಿರುವುದರಿಂದ ಯಾವುದೇ ಹುದ್ಮೆಗಳಿಗೆ 
ನೇರ ನೇಮಕಾತಿ ಮಾಡಲು ಅವಕಾಶವಿರುವುದಿಲ್ಲ. 


ಆದಾಗ್ಯೂ, ಇಲಾಖೆಯ ಅಭಿವೃದ್ಧಿ 
ಹಿತದೃಷ್ಟಿಯಿಂದ ಅಗತ್ಯತೆಯನ್ನು « ಪರಿಗಣಿಸಿ 
ಸದ್ಯಕ್ಕೆ ರೇಷ್ಮೆ ನಿರೀಕ್ಷಕರ 145 ಹುದ್ದೆಗಳನ್ನು ರೇಷ್ಮೆ 
ಪ್ರದರ್ಶಕರ 309 ಹುದ್ದೆಗಳನ್ನು, ರೇಷ್ಮೆ ಪ್ರವರ್ತಕರ 
279 ಹುದ್ದೆಗಳನ್ನು ಅಂದರೆ ಒಟ್ಟು 733 ತಾಂತ್ರಿಕ 
ಹುದ್ದೆಗಳನ್ನು ಸೇರ ನೇಮಕಾತಿ ಯಿಂದ ಭರ್ತಿ 
ಮಾಡುವ ಪ್ರಕ್ರಿಯೆಯು ಚಾಲನೆಯಲ್ಲಿರುತ್ತದೆ. 


ರೇಷ್ಠ ಇಲಾಖೆಯ ಯೋಜನೆಗಳ ಸಮರ್ಪಕ 
ಅನುಷಾನಕ್ಕೆ ಲಭ್ಯವಿರುವ ಅಧಿಕಾರಿ! ಸಿಬ್ಬಂದಿಗಳ 
ಸೇವೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು 
ಇಲಾಖೆಯ ಯೋಜನೆಗಳನ್ನು ಕ್ಲೇತ್ರಮಟ್ಟದಲ್ಲಿ 
ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ: ರೇಷ್ಮೆ 46 ರೇಕೃವಿ 2021 


A f 


ಕರ್‌) 
ತೋಟಿಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಧಾನ ಪರಿಷತ್‌ ಪ್ರಶ್ನೆ ಸಂಖ್ಯೆ-608ಕ್ಕೆ ಮಾಹಿತಿ ಅನುಬಂಧ-ಅ 


ತ್ರ ಷಡ ಮಂಜೂರಾದ | ಭರ್ತಿಯಾದ ಖಾಲಿ 
ಸಂ y ಹುಬ್ದೆಗಳು | ಹುದ್ದೆಗಳು | ಹುದ್ದೆಗಳು 
1 | ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 1 0 1 
2 | ಜಂಟ ನಿರ್ದೇಶಕರು (ಆಡಳಿತ) 1 1 ‘0 
3 | ರೇಷ್ಮಅಪರ ನಿರ್ದೇಶಕರು 1 [1] 1 
4 | ಜಂಟಿ ನಿಬಂಧಕರು 1 1 0 
5 | ಮುಖ್ಯ ಲೆಕ್ಕಾಧಿಕಾರಿ 1 1 0 
6 | ರೇಷ್ಮೆಜಂಟಿ ನರ್ಷ್ನತರು 10 4 6 
7 ಮುಖ್ಯಅರ್ಥಶಾಸ್ತಜ್ಞ pi af 0 
8] ಕಾರ್ಯಪಾಲಕೆಅಭಿಯಂತರರು 1 0 1 
5] ರೇಷ್ಠ ಉಪ ನಿರ್ದೇಶಕರು 58 49 ) 
10 | ಆಡಳಿತಾಧಿಕಾರಿ 1 0 1 
1 ಲೆಕ್ಕಾಧಿಕಾರಿ 3 [e] 3 
12 | ಸಹಾಯಕ ಕಾರ್ಯ ಪಾಲಕ ಅಭಿಯಂತರರು 5 1 4 
13 | ಸಹಾಯಕಅಭಿಯಂತರರು 7 1 6 
14 | ಕಿರಿಯಅಭಿಯಂತರರು (ಏಿ.ದ) 2 1 1 
15 ರೇಷ್ಮ ಸಹಾಯಕ ನಿರ್ದೇಶಕರು 209 144 65 
16 | ಪತ್ರಾಂಕಿತ ವ್ಯವಸ್ಥಾಪಕರು-1 5 2 3 
17 |ರೇಷ್ಠೆ ವಿಸ್ತರಣಾಧಿಕಾರಿಗಳು 235 65 170 
18 | ಪತ್ರಾಂಕಿತ ವ್ಯವಸ್ಥಾಪಕರು-2 31 17 14 
19 | ಕಿರಿಯಅಭಿಯಂತರರು 4 2 2 
20 | ಅಧೀಕ್ಷಕರು 76 64 12 
21 [ಹರಿಯ ಸಹಕಾರ ಸಂಘಗಳ ನಿರೀಕ್ಷಕ 2 0 ps 
22 | ರೇಷ್ಮೆ ನಿರೀಕ್ಷಕರು 931 406 525 
23 | ಪ್ರಥಮದರ್ಜೆ ಸಹಾಯಕರು 234 133 101 
24 | ಶೀಘ್ರಲಿಪಿಗಾರರು 21 5 16 
25 | ರೇಷ್ಮೆ ಪ್ರದರ್ಶಕರು 1074 355 719 
26 ದ್ವಿತೀಯದರ್ಜೆ ಸಹಾಯಕರು 97 60 37 
27 | ರೇಷ್ಮೆ ಪ್ರವರ್ತಕರು 485 104 381 
28 | ಬೆರಳಚ್ಚುಗಾರರು 71 12 59 
29 | ಮೇಲ್ವಿಚಾರಕರು 1 ph 0 
30 | ವಾಹನ ಚಾಲಕರು 184 20 164 
31 | ಮೆಕ್ಕಾನಿಕ್‌-1 p) 2 
32 | ಮೆಕ್ಕಾನಿಕ್‌-2 3 3 
33 | ಅನುಚರರು 47 40 4 
34 | ಕ್ಷೀನರ್‌ 1 0 1 
35 | ತೂಕ ಮಾಡುವವರು 5 0 5 
36 |ಡಿ ದರ್ಜೆ 488 252 236 
ಒಟ್ಟು ಹುದ್ದೆಗಳು 4299 1742 2557 


